ಕರ್ನಾಟಕ ವಿಧಾನ ಪರಿಷತ್ತು 


ವಿಧಾನ ಪರಿಷತ್ತಿನ ಸದಸ್ಯರ ಹೆಸರು:ಶ್ರೀ ಅರವಿಂದ ಕುಮಾರ್‌ ಅರಳಿ (ವಿಧಾನ ಸಭೆಯಿಂದ 


ಚುನಾಯಿತರಾದವರು) ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 


ಉತ್ತರಿಸಬೇಕಾದ ದಿನಾಂಕ 


: 6.3.2020 


: 341 


ಉತ್ತರಿಸುವ ಸಚಿವರು : ಗ್ರಾಮೀಣಾಭೀವೃದ್ದಿ ಮತ್ತು ಪಂಚಾಯತ್‌ ರಾಜ್‌ ಸಚಿವರು 
ಪ್ರ.ಸಲ ಪ್ರಶ್ನೆ ಇಲಾಖೆಯ ಮಾಹಿತಿ 
ಬಿ ಜಿ ನಂಚಾಯ 
€ದರ್‌ ಜಿಲ್ಲೆಯ ಜಿಲ್ಲಾ ಪಂ ತ್‌ ನಲ್ಲಿ ಬರದಕುವುದಲ್ಲ, 


ಎಸ್‌.ಸಿ.ಪಿ/ಟಿ.ಎಸ್‌.ಪಿ ಅನುದಾನ ಖರ್ಚು 
ಮಾಡದಿರುವುದು ಸರ್ಕಾರದ ಗಮನಕ್ಕೆ 
ಬಂದಿದೆಯೇ; ಬಂದಿದ್ದಲ್ಲಿ, ಈ ಅಧಿಕಾರಿಗಳ 
ವಿರುದ್ಧ ಎಸ್‌.ಸಿ.ಪಿ/ಟಿ.ಎಸ್‌.ಪಿ ಯ ಕಾಯ್ದೆ 
2013 ರ ಪ್ರಕಾರ ಕಮ ಕೈಗೊಳ್ಳದಿರಲು 
ಕಾರಣವೇನು; ಕುಮ  ಕೈಗೊಳದಿದ್ದರೆ 
ಮುಂದೆ ಇಂತಹ ಅಧಿಕಾರಿಗಳ ವಿರುದ್ಧ 
ಕ್ರಮ ಜರುಗಿಸುವ ಉದ್ದೇಶ ಸರ್ಕಾರಕ್ಕೆ 
ಇದೆಯೇ? 


2019-2020ನೇ ಸಾಲಿನ ಬೀದರ್‌ ಜಿಲ್ಲಾ 
ಪಂಚಾಯಿತಿಯ ಎಸ್‌.ಸಿ.ಪಿ-ಟಿ.ಎಸ್‌.ಪಿ 
ಯೋಜನೆಗಳ ಪ್ರಗತಿ ವಿವರವನ್ನು 
ಅಮುಬಂಧ-1 ರಲ್ಲಿ ಲಗತ್ತಿಸಿದೆ. 2019-20ನೇ 
ಸಾಲಿನ ಕಾಮಗಾರಿಗಳನ್ನು ಪೂರ್ಣಗೊಳಿಸಲು 
ಸಮಯಾವಕಾಶವವಿರುತ್ತದೆ. 


ಸಂಖ್ಯೆ: ಗ್ರಾಅಪ 35 ಯೋಉಮಾ 2020 


ಗ್ರಾಮೀಣಾಭಿವೃದ್ದಿ 


ನಿ ಪಂಚಾಯತ್‌ ರಾಜ್‌ ಸಚಿವರು 


ವಿಧಾನಸಭೆ ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ: 341 
ಅನುಬಂಧ-1 


2019-20ನೇ ಸಾಲಿನಲ್ಲಿ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್‌ ರಾಜ್‌ ಇಲಾಖೆಯಿಂದ ಅನುಷ್ಠಾನಿಸಲಾದ ಎಸ್‌.ಸಿ.ಪಿ. / ಟಿ.ಎಸ್‌.ಪಿ/ ಯೋಜನೆಯಡಿ ಬೀದರ 
ಜಿಲ್ಲಾ ಪಂಚಾಯತ್‌ಗೆ ಮಂಜೂರಾದ ಅನುದಾನದ ವಿವರ 


ರೂಲಲಕ್ಷಗಳಲ್ಲಿ 


p) 

2019-20ನೇ ಸಾಲಿನ ಸದರಿ ಕಾಮಗಾರಿಗಳು ಪ್ರಗತಿ 

ಮಪಿ ದ pe 1156.93 ಫೆ [ಹಂತದಲ್ಲಿ ಇರುತ್ತವೆ, ಕಾಮಗಾರಿಗಳನ್ನು। 
ಉದ್ಯೋಗ ಪಾಲ್ರಿ:ಯೋಜಃ ಪೂರ್ಣಗೊಳಿಸಿ ವೆಚ್ಚ ಮಾಡಲಾಗುವುದು. 

2019-20ನೇ ಸಾಲಿನ ಸದರಿ ಕಾಮಗಾರಿಗಳು ಪ್ರಗತಿ 

ಸ್ವಚ್ಛ ಭಾರತ ಅಭಿಯಾನ 237.74 i 46.80 ಹಂತದಲ್ಲಿ , ಕಾಮಗಾರಿಗಳನ್ನು] 
ಸ್ಥ ; 


¥ ಸದರಿ ಕಾಮಗಾರಿಗಳು ಪ್ರಗತಿ ಹಂತದಲ್ಲಿ ಇರುತ್ತವೆ. 
ಗಾಮೀಣ ನೀರು:ಸರಬರಾಜು | 153 301.87 ಹೂರ್ಣಗೊಳಿಸಿ ವೆಚ್ಚ 
(ಎನ್‌.ಆರ್‌.ಡಿ.ಡಬ್ಬೂ.ಪಿ) 4 * 
ನಮ್ಮ ಗ್ರಾಮ ನಮ್ಮ ರೆ 1072.17 } 342.62 
ಸದರಿ ಕಾಮಗಾರಿಗಳು ಪ್ರಗತಿ ಹಂತದಲ್ಲಿ ಇರುತ್ತವೆ, 
ಮ ೦೫ ಪೂರ್ಣಗೊಳಿಸಿ ವೆಚ್ಚ 
ನಮ್ಮ ಗಮ 'ನಮ್ಮ ರ್ತಿ 566.51 181.83 
(ಎಸ್‌.ಡಿ.ಪಿ.) 


ಸುವರ್ಣ ಗ್ರಾಮೋದಯ/ ಗ್ರಾಮ ಸದರಿ ಕಾಮಗಾರಿಗಳು ಪ್ರಗತಿ ಹಂತದಲ್ಲಿ ಇರುತ್ತವೆ. 
ವಕಾಸ/ ಮುಖ್ಯ ಮಂತ್ರಿ) 887.82 p ಪೂರ್ಣಗೊಳಿಸಿ ವೆಚ್ಚ 
ಗ್ರಾಮವಿಕಾಸ 


ಜಿಲ್ಲಾ ಪಂಚಾಯಿತಿ ಅಭಿವೃದ್ಧಿ 104.46 ಮಾರ್ಚ್‌ 2020 ಅಂತ್ಯದೊಳಗೆ ಮಂಜೂರಾದ ಅನುದಾನದ ಕಾಮಗಾರಿಗಳನ್ನು। 
ಅನುದಾನ ” ” ಪೂರ್ಣಗೋಳಿಸಿ ವೆಚ್ಚ ಮಾಡಲಾಗುವುದು. 


